HN . £- 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 587 (652) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಶಶೀಲ್‌ ಜಿ. ನಮೋಶಿಶಿಕಕರ ಕ್ಲೇತು 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ಎನ್‌.ಪಿ. ಎಸ್‌. ಪಿಂಚೇತಿಯ ಕುರಿತು 


(ಅ) ರಾಜ್ಯದಲ್ಲಿ ಎನ್‌. ಪಿ. ಎಸ್‌. ಪಿಂಚಣಿ ವ್ಯವಸ್ಥೆಗೆ ಒಳ ಪಟ್ಟಿರುವ ಸರ್ಕಾರಿ ನೌಕರರ 
ಸ೦ಖ್ಯೆ ಎಷ್ಟು; 


(ಆ) ಎನ್‌. ಪಿ. ಎಸ್‌. ನ ಸಾಧಕ-ಭಾದಕಗಳ ಪರಿಶೀಲನೆಗೆ ಸಮಿತಿಯನ್ನು ಯಾವಾಗ 
ರಚಿಸಲಾಯಿತು; 


(ಇ) ಈ ಸಮಿತಿಗೆ ಸರ್ಕಾರ ನಿಗದಿ ಪಡಿಸಿದ ಕಾಲಮಿತಿ ಎಷ್ಟು; ಹಾಗೂ ಈ ಸಮಿತಿಯು ಎಷ್ಟು 
ಸಭೆಗಳನ್ನು ನಡೆಸಿದೆ; 


(ಈ) ಈ ಸಮಿತಿ ಸರ್ಕಾರಕ್ಕೆ ವರದಿ ನೀಡಿದೆಯೇ; ಶೀಘ್ರವಾಗಿ ವರದಿ ಸಲ್ಲಿಸಿರುವ ಬಗ್ಗೆ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಉ) ಎನ್‌. ಪಿ. ಎಸ್‌. ರದ್ದು ಪಡಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಯಾಗುವ ಬಗ್ಗೆ ಸರ್ಕಾರದ 
ನಿಲುವೇನು? 


